ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ಹದಿಮೂರನೇ ಅಧಿವೇಶನ) 
(ಮುಂದುವರೆದ ಉಪವೇಶನಗಳು) 
ಕಾರ್ಯಕಲಾಪಗಳ ಪಟ್ಟಿ 
ಮಂಗಳವಾರ, ದಿನಾಂಕ 28ನೇ ಮಾರ್ಚ್‌, 2017 
(ಸಮಯ: ಬೆಳಿಗ್ಗೆ 10.30 ಗಂಟೆಗೆ) 


1. ವಿತ್ತೀಯ ಕಾರ್ಯಕಲಾಪಗಳು 


ಆಅ) 2017-18ನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲೆ ನಡೆದ ಚರ್ಚೆಗೆ ಸರ್ಕಾರದ 
ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


ಆ) 2016-17ನೇ ಸಾಲಿನ ಪೂರಕ ಅಂದಾಜು (ಮೂರನೇ ಹಾಗೂ ಅಂತಿಮ ಕಂತು) ಗಳ 
ಮೇಲೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


{ 2. ಶಾಸನ ರಚನೆ | 


1. ವಿಧೇಯಕಗಳನ್ನು ಮಂಡಿಸುವುದು 


1. ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು: 


ಹ ದ 


ಆ) 2017ನೇ ಸಾಲಿನ ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2. ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಅ) 2017ನೇ ಸಾಲಿನ ಕರ್ನಾಟಕ ಧನವಿನಿಯೋಗ ವಿಧೇಯಕವನ್ನು ಮಂಡಿಸಲು ಅನುಮತಿ 
ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


3.ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ತ 


el 


ಅ) 2017ನೇ ಸಾಲಿನ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) 
ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


€ಯಕವನ್ನು 


4. ಶ್ರೀ ರಾಮಲಿಂಗಾ ರೆಡ್ಡಿ (ಸಾರಿಗೆ ಸಚಿವರು) ಅವರು:- 


ಅ) 2017ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


5, ಶ್ರೀ ಕಾಗೋಡು ತಿಮ್ಮಪ್ಪ (ಕಂದಾಯ ಸಚಿವರು) ಅವರು:- 


ಅ) 2017ನೇ ಸಾಲಿನ ಕರ್ನಾಟಕ ಸ್ಟಾಂಪು (ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


11. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 
1. ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಅ) 2017ನೇ ಸಾಲಿನ ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ವಿಧೇಯಕವನ್ನು 
ಪರ್ಯಾಲೋಜಚಿಸಬೇಕೆ೦ದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 
ಅ) 2017ನೇ ಸಾಲಿನ ಕರ್ನಾಟಕ ಧನವಿನಿಯೋಗ ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 


ಹಡ, 


3. ಶ್ರೀ ಸಿದ್ದರಾಮಯ್ಯ (ಮುಖ್ಯ ಮಂತ್ರಿಗಳು) ಅವರು:- 


ಅ) 2017ನೇ ಸಾಲಿನ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಜಡ 


ತ 


4. ಶ್ರೀ ರಾಮಲಿಂಗಾ ರೆಡ್ಡಿ (ಸಾರಿಗೆ ಸಚಿವರು) ಅವರು:- 


ಅ) 2017ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 


ಜು 


5. ಶ್ರೀ ಕಾಗೋಡು ತಿಮ್ಮಪ್ಪ (ಕಂದಾಯ ಸಚಿವರು) ಅವರು:- 


ಅ) 2017ನೇ ಸಾಲಿನ ಕರ್ನಾಟಕ ಸ್ಟಾಂಪು (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


6. ಶ್ರೀ ತನ್ವೀರ್‌ ಸೇಠ್‌ (ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು) ಅವರು :- 


ಯೈ 
ಅ) 2017ನೇ ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಶಿಕ್ಷಕರ ವರ್ಗಾವಣೆ 
ನಿಯಂತ್ರಣ) (ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


7. ಶ್ರೀ ತನ್ವೀರ್‌ ಸೇಠ್‌ (ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು) ಅವರು :- 


ಅ) 2017ನೇ ಸಾಲಿನ ಕರ್ನಾಟಕ ಶಿಕ್ಷಣ (ಎರಡನೇ ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


| 3. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು | 


ಸದಸ್ಯರಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಐದನೇ ಪಟ್ಟಿಯ ರೀತ್ಯ, 


1. 


i 
4. ವರದಿಗಳನ್ನೊಪ್ಪಿಸುವುದು 


ಶ್ರೀ ಜೆ.ಆರ್‌. ಲೋಬೋ (ಅಧ್ಯಕ್ಷರು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ 
ಸಮಿತಿ) ಅವರು 2016-17ನೇ ಸಾಲಿನ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಕಲ್ಯಾಣ ಸಮಿತಿಯ 7ನೇ ವರದಿಯನ್ನೊಪ್ಪಿಸುವುದು. 


M 
he ಬಟು 


ತ್ರೈ ಶ್ರೀ ಸಿದ್ದು ಬಿ. ನ್ಯಾಮಗೌಡ (ಅಧ್ಯಕ್ಷರು, ಕರ್ನಾಟಕ ವಿಧಾನ ಮಂಡಲದ ಅಧೀನ ಶಾಸನ 


ರಚನಾ ಸಮಿತಿ) ಅವರು 2016-17ನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲದ ಅಧೀನ 
ಶಾಸನ ರಚನಾ ಸಮಿತಿಯ 45ನೇ ವರದಿಯನೊ ಪಿಸುವುದು. 


A 


| 5. ಅರ್ಜಿಗಳನ್ನೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರರೆಡ್ಡಿ (ಮಾನ್ಯ ಉಪ ಸಭಾಧ್ಯಕ್ಷರು ಹಾಗೂ ಅದ್ಯಕ್ಷರು, ಅರ್ಜಿಗಳ 
ಸಮಿತಿ) ಅವರು ಈ ಕೆಳಕ೦ಡ ಅರ್ಜಿಗಳನ್ನು ಒಪ್ಪಿಸುವುದು. 


Ji 


ಕರ್ನಾಟಕ ಅರೆಕಾಲಿಕ ವೃತ್ತಿ ಕೋರ್ಸ್‌ಗಳ ನೌಕರರನ್ನು ವಿಲೀನಗೊಳಿಸುವ ವಿಧೇಯಕ, 
2011ರನ್ವಯ 12 ಮಂದಿ ವೃತ್ತಿ ಶಿಕ್ಷಣ ಉಪನ್ಯಾಸಕರಿಗೆ ನ್ಯಾಯ ಒದಗಿಸುವ ಬಗ್ಗೆ. 


. ಬೆಂಗಳೂರು ಉತ್ತರ ತಾಲ್ಲೂಕು ಕೆಂಗುಂಟೆ ಗ್ರಾಮದ ವಾರ್ಡ್‌ ನಂ. 129ರ ಸರ್ವೆ 


ನಂ.4, 29 30, 3ರ ಸರ್ಕಾರಿ ಜಾಗದಲ್ಲಿ ಕಳೆದ 35 ವರ್ಷಗಳಿಂದ 
ವಾಸವಾಗಿರುವವರಿಗೆ ಹಕ್ಕು ಪತ್ರ ನೀಡುವ ಬಗ್ಗೆ. 


. ಬೆ೦ಗಳೂರು ಗಿರಿನಗರದ ವಾರ್ಡ್‌ ಸಂಖ್ಯೆ 162ರ ಉದ್ಯಾನವನದಲ್ಲಿನ ಒತ್ತುವರಿಯನ್ನು 


ತೆರವುಗೊಳಿಸುವ ಬಗ್ಗೆ. 


. ಕರ್ನಾಟಕ ರಾಜ್ಯದಲ್ಲಿನ ಪದವೀಧರರಿಗೆ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಪವೇಶಾತಿ 


2017ಕ್ಕೆ ಸೀಟು ಹಂಚಿಕೆ ಮತ್ತು ಮೀಸಲಾತಿ ಬಗ್ಗೆ 


. ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ತಾಲ್ಲೂಕಿನ ಪಟ್ಟಣದಲ್ಲಿರುವ ಡಾ| ಬಿ.ಆರ್‌. ಅಂಬೇಡ್ಕರ್‌ 


ಭವನಕ್ಕೆ ಹೋಗುವ ದಾರಿಯಲ್ಲಿ ಅನಧಿಕೃತವಾಗಿ ಮಧ್ಯದ ಅಂಗಡಿಯ ಉಗ್ರಾಣವನ್ನು 
ನಿರ್ಮಿಸುತ್ತಿರುವ ಬಗ್ಗೆ. 


. ಬೆಂಗಳೂರು ಕಿದ್ವಾಯಿ ಕ್ಯಾನ್ಸರ್‌ ಸಂಸ್ಥೆಯಲ್ಲಿ ರಾಜ್ಯ ಸರ್ಕಾರದ ಅನುದಾನಗಳನ್ನು 


ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ. 


. ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯು ಖರೀದಿಸಿದ ಗಣಕೀಕೃತ ತೂಕದ 


ಯಂತ್ರಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸದೆ ವಿಲೇವಾರಿ ಮಾಡಿರುವ ಬಗ್ಗೆ. 


[a 


ದ್ರಿ 


8. ಆಹಾರ ಹಾಗೂ ನಾಗರಿಕ ಸರಬರಾಜು ವ್ಯವಸ್ಥೆ ಯನ್ನು ಗಣಕೀಕರಣ ಮಾಡುವ 
ಹಾಗೂ ಆ ಮೂಲಕ ಪ್ರಮಾಣಿಕ ಆಹಾರ ಧಾನ್ಯಗಳ. ವಿತರಣೆ ಮಾಡುವ ಬಗ್ಗೆ. 


6. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 


ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಲಕ್ಷ್ಮಣ ಸಂಗಪ್ಪ ಸವದಿ, ಡಿ.ಎನ್‌ ಜೀವರಾಜ್‌, 


ಕೆ.ಜೆ. ಬೋಪಯ್ಯ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರುಗಳು ರಾಜ್ಯದಲ್ಲಿ 
ಬರಗಾಲದ ತೀವ್ರತೆ ಕುರಿತು ಚರ್ಚಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


2. ಶ್ರೀಯುತರುಗಳಾದ ಯು.ಬಿ. ಬಣಕಾರ, ಡಾ| ವಿಶ್ವನಾಥ ಈ ಪಾಟೀಲ, ಅರವಿಂದ 


ಚಂದ್ರಕಾಂತ ಬೆಲ್ಲದ ಇವರುಗಳು ರಾಜ್ಯದ ಪ್ರಾಥಮಿಕ ಸಹಕಾರಿ ಭೂ-ಅಭಿವೃದ್ಧಿ 
ಬ್ಯಾಂಕ್‌ಗಳಲ್ಲಿ (ಪಿಎಲ್‌ಡಿ) ರೈತರಿಗೆ ದ್ವಿಚಕ್ರ ವ ವಾಹನ ಖರೀದಿಗೆ ಶೇ. 3ರ ಬಡ್ಡಿ 
ದರದಲ್ಲಿ ಸಾಲ ನೀಡಿದ್ದು, ಪ್ರಸ್ತುತ ಶೇ. 14ರ ಬಡ್ಡಿ ದರವನ್ನು ಏರಿಕೆ 
ಮಾಡಿರುವುದರಿಂದ ರೈತರಿಗೆ ತೊ೦ದರೆಯಾಗಿರುವ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


3. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಬಿ.ಆರ್‌. ಪಾಟೀಲ್‌ ಮತ್ತು ಜಮೀರ್‌ 
ಅಹ್ಮದ್‌ ಖಾನ್‌ ಇವರುಗಳು - ಮಂಗಳೂರು ತಾಲ್ಲೂಕಿನ ಪೆರ್ಮುದೆ ಮತ್ತು 
ಕುತ್ತೆತ್ತೂರು ಗ್ರಾಮಗಳ ಸುಮಾರು 830 ಎಕರೆ ಫಲವತ್ತಾದ ಕೃಷಿ ನೀರಾವರಿ 
ಭೂಮಿಯನ್ನು ಕೆ.ಐ.ಎ.ಡಿ.ಬಿ. ರವರು ವಶಪಡಿಸಿಕೊಳ್ಳಲು ರೈತರಿಗೆ ನೋಟೀಸ್‌ 
ನೀಡಿರುವ ಕುರಿತು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


4. ಶ್ರೀಯುತರುಗಳಾದ ಎಂ.ಟಿ. ಕೃಷ್ಣಪ್ಪ ದ್ರ ಸಿ.ಎನ್‌. ಬಾಲಕೃಷ್ಣ ಷ್ಠ, ಕೆ.ಎಂ. ಶಿವಲಿಂಗೇಗೌಡ, 
ಮತ್ತು ಹೆಚ್‌.ಎಸ್‌. ಪ್ರಕಾಶ್‌ ಇವರುಗಳು - ರಾಜ್ಯದಲ್ಲಿ ಕೊಬ್ಬರಿ ಮತ್ತು 
ತೆಂಗಿನಕಾಯಿಯ ದರಗಳು ಕನಿಷ್ಠ ಮಟ್ಟಕ್ಕೆ ಕುಸಿದಿರುವುದರಿ೦ದ ತೆಂಗು ಬೆಳೆಗಾರರು 
ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 

5. ಶ್ರೀಯುತರುಗಳಾದ ಆರ್‌. ಅಶೋಕ, ಅರವಿಂದ ಲಿಂಬಾವಳಿ, ಎಂ. ಕೃಷ್ಣಪ್ಪ 
ಮುನಿರಾಜು, ಎಸ್‌. ಸುರೇಶ್‌ಕುಮಾರ್‌ ಮತ್ತು ಇತರರು - ಬೆ೦ಗಳೂರು ನಗರದಲ್ಲಿ 
ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಹೆಚ್ಚುತ್ತಿರುವ ರೌಡಿಗಳ 
ಗ್ಯಾಂಗ್‌ವಾರ್‌, ಮಹಿಳೆಯರು - ಮಕ್ಕಳ ಮೇಲಿನ ಲೈಂಗಿಕ "ದೌರ್ಜನ್ಯ ಡ್ರಗ್ಸ್‌ 
ಹಾವಳಿ, ಬಿಟ್‌ ಕಾಯಿನ್‌ ದಂಧೆ ಇತ್ಯಾದಿ ಪ್ರಕರಣಗಳನ್ನು ನಿಯಂತ್ರಿಸಲು 
ಪೊಲೀಸ್‌ ಇಲಾಖೆ ವಿಫಲವಾಗಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಈ 


ಸಗ್ಗ 


6. ಶ್ರೀಯುತರುಗಳಾದ ಲಕ್ಷ್ಮಣ ಸಂಗಪ್ಪ ಸವದಿ, ಡಿ.ಎನ್‌. ಜೀವರಾಜ್‌, ವಿಶ್ವೇಶ್ವರ ಹೆಗಡೆ 
ಕಾಗೇರಿ, ಐಹೊಳೆ ದುರ್ಯೋಧನ್‌ ಮಹಾಲಿಂಗಪ್ಪ ಇವರುಗಳು - ಬೆಳಗಾವಿ 
ಜಿಲ್ಲೆಯ ಅಥಣಿ ತಾಲ್ಲೂಕಿನ ಕೃಷ್ಣಾ ನದಿ ದಂಡೆಯ ಮೇಲಿರುವ ಹಿಪ್ಪರಗಿ 
ಹಿನ್ನೀರಿನ ಮುಳುಗಡೆ ಗ್ರಾಮವಾದ ಸಪ್ತಸಾಗರ ಗ್ರಾಮದ ಜನರಿಗೆ ಸರ್ಕಾರದಿಂದ 
ಪರಿಹಾರ ಮೊತ್ತ, ವಿವಿಧ ವಸತಿ ಯೋಜನೆಗಳ ಸೌಲಭ್ಯಗಳು ಮತ್ತು ಸರಿಯಾದ 
ರಸ್ತೆಗಳು ಇಲ್ಲದೇ ತೊಂದರೆಯುಂಟಾಗಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 


ಜಿ 


ಚರ್ಚೆ. 


7. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಅರವಿಂದ ಚಂದ್ರಕಾಂತ ಬೆಲ್ಲದ, ಲಕ್ಷ್ಮಣ 
ಸಂಗಪ್ಪ ಸವದಿ ಮತ್ತು ಸಿ.ಟಿ. ರವಿ ಇವರುಗಳು - ಅಗ್ರಿಗೋಲ್ಡ್‌ ಸಮೂಹ ಸಂಸ್ಥೆಗಳು 
ಕಾನೂನುಬಾಹಿರವಾಗಿ ಗ್ರಾಹಕರ ಹಣವನ್ನು ವೈಯುಕ್ತಿಕ ಹಿತಾಸಕ್ತಿಗೆ ವಿನಿಯೋಗಿಸಿ 
ವಂಚಿಸಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


8. ಶ್ರೀಯುತರುಗಳಾದ ಪಿ. ರಾಜೀವ್‌, ವಡ್ನಾಳ್‌ ರಾಜಣ್ಣ, ಡಿ.ಜಿ. ಶಾಂತನಗೌಡ, 


ಪಿ.ಟಿ. ಪರಮೇಶ್ವರ್‌ ನಾಯ್ಕ್‌, ಬಸವರಾಜ ಬೊಮ್ಮಾಯಿ ಮತ್ತು ಇತರರು 
ರಾಜ್ಯದಲ್ಲಿ ಖಾಸಗಿ ಆಸ್ಪತ್ರೆಗಳ ಹಾವಳಿಯಿಂದ ಹಾಗೂ ಆರೋಗ್ಯ ಇಲಾಖೆಯ 
ಕಾರ್ಯ ವೈಫಲ್ಯದಿಂದ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ 
ತೊಂದರೆಯಾಗಿರುವುದರಿಂದ ರಾಜ್ಯದಲ್ಲಿ ಸಮಗ್ರ ಆರೋಗ್ಯ ನೀತಿಯನ್ನು 
ರೂಪಿಸುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


9. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಸಂಜಯ ಬಿ. ಪಾಟೀಲ್‌, ಡಾ| ವಿಶ್ವನಾಥ ಈ 
ಪಾಟೀಲ, ಲಕ್ಷ್ಮಣ ಸಂಗಪ್ಪ ಸವದಿ, ಪ್ರಭು ಚವ್ಹಾಣ್‌ ಮತ್ತು ಇತರರು - 
ಬೆಳಗಾವಿಯ ಹಲಗಾ ಗ್ರಾಮದಲ್ಲಿ ಸ್ಥಾಪಿಸಲಾಗಿರುವ ಒಳಚರಂಡಿ ನೀರಿನ 
ಶುದ್ದೀಕರಣ ಘಟಕದಿಂದ ರೈತರ ಬಾವಿಗಳಿಗೆ ಕೊಳಚೆ ನೀರು ಬಿಡುತ್ತಿದ್ದು 
ಇದರಿಂದ ಸಾರ್ವಜನಿಕರಿಗೆ ತೊಂದರೆಯುಂಟಾಗಿರುವುದರಿಂದ ಶುದ್ದೀಕರಣ 
ಘಟಕವನ್ನು ಸ್ಥಳಾಂತರಿಸುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲ 
ಚರ್ಚೆ. 


10. ಶ್ರೀಯುತರುಗಳಾದ ಕ್ಯಾತಸಂದ್ರ ಎನ್‌. ರಾಜಣ್ಣ, ಎಂ.ಟಿ. ಕೃಷ್ಣಪ್ಪ, ಸಿ.ಟಿ. ರವಿ, ಲಕ್ಷ್ಮಣ 
ಔ ಲ'ಣಿ'ಐ ಬಿ 


ಸಂಗಪ್ಪ ಸವದಿ, ಗೋವಿಂದ ಎಂ ಕಾರಜೋಳ ಮತ್ತು ಇತರರು - ವಿಧಾನಸಭಾ 
ಸದಸ್ಯರುಗಳು ವಿವಿಧ ಇಲಾಖೆಯ ಫಲಾನುಭವಿಗಳ ಆಯ್ಕೆಯನ್ನು ತಮ್ಮ 


ಮನೆಯಲ್ಲಿ ಕುಳಿತು ಮನಬಂದಂತೆ ಆಯ್ಕೆ ಪಟ್ಟಿಯನ್ನು ತಯಾರಿಸುತ್ತಾರೆ೦ದು 
ಮಾಡಿರುವ ಆರೋಪದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಸ 


11. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ದೊಡ್ಡನಗೌಡ ಜಿ. ಪಾಟೀಲ ಮತ್ತು 
ಗುರುಪಾಟೀಲ ಶಿರವಾಳ ಇವರುಗಳು - ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರ 
ತಾಲ್ಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅನಧಿಕೃತವಾಗಿ ಸಾವಿರಾರು ಮಹಿಳೆಯರಿಗೆ 
ಗರ್ಭಕೋಶ ಶಸ್ತ್ರ ಚಿಕಿತ್ಸೆ ಮಾಡುತ್ತಿರುವ ಡಾ| ಪಿ.ಶಾಂತ ರವರ ವಿರುದ್ದ 
ಇದುವರೆವಿಗೂ ಶಿಸ್ತು ಕ್ರಮಕೈಗೊಳ್ಳದಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


1). ಶ್ರೀಯುತರುಗಳಾದ ವೈ.ಎ. ನಾರಾಯಣಸ್ವಾಮಿ, ಎಲ್‌.ಎ. ರವಿಸುಬ್ರಮಣ್ಯ ಮತ್ತು 
ಡಾ| ಸಿ.ಎನ್‌. ಅಶ್ವಥ್‌ ನಾರಾಯಣ ಇವರುಗಳು - ಬಿ.ಡಿ.ಎ ವತಿಯಿಂದ 
ನಿರ್ಮಿತಗೊಂಡಿರುವ ರಾಜಮಹಲ್‌ ವಿಲಾಸ್‌ ಬಡಾವಣೆಯ ಜಮೀನಿನ 
ಮಾಲೀಕರು ಇಂದಿಗೂ ಸಹ ಸದರಿ ಜಮೀನಿನ ಮೂಲ ಮಾಲೀಕತ್ವದ 
ಸ್ವಾಧೀನತೆಯನ್ನು ಹೊಂದಿದ್ದು ಪ್ರಸ್ತುತ ವಾಸಿಸುತ್ತಿರುವ ಸಾರ್ವಜನಿಕರಿಗೆ ರಿ-ಕನ್ವೆ 
ಮಾಡಿಕೊಡುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


13.ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಇವರು : ಕೇಂದ್ರ ಹಣಕಾಸು ಸಚಿವರು ರೈತರ ಸಾಲ 
ಮನ್ನಾ ಮಾಡುವ ಯಾವುದೇ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದೆ ಇಲ್ಲವೆಂದು 
ಹೇಳಿಕೆ ನೀಡಿದ್ದು, ರಾಜ್ಯದ ಮುಖ್ಯಮಂತ್ರಿಗಳು ಸಾಲ ಮನ್ನಾ ಮಾಡುವ 
ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿರುವ ಕುರಿತು ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


14 ಶ್ರೀಯುತರುಗಳಾದ ಎಸ್‌.ಟಿ. ಸೋಮಶೇಖರ್‌, ಡಿ.ಜಿ. ಶಾಂತನಗೌಡ ಮತ್ತು 
ಮುನಿರತ್ನ ಇವರುಗಳು -: ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 
ಬೆ೦ಗಳೂರು ದಕ್ಷಿಣ ತಾಲ್ಲೂಕಿನಲ್ಲಿ ನಮೂನೆ 50 ಹಾಗೂ ನಮೂನೆ 53ರಡಿಯಲ್ಲಿನ 
ಅರ್ಜಿಗಳು ಇತ್ಯರ್ಥವಾಗದೇ ಬಾಕಿ ಉಳಿದಿರುವ ಪ್ರಕರಣಗಳು, ಸಾಗುವಳಿ 
ಜೀಟಿಗಳ ವಿತರಣೆಯ ಸಮಸ್ಯೆಗಳು ಮತ್ತು ಭೂಮಂಜೂರಾತಿ ಪ್ರಕರಣಗಳಲ್ಲಿ 
ರೈತರು ಅನುಭವಿಸುತ್ತಿರುವ ತೊ೦ದರೆಗಳ ಕುರಿತು ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


15. ಶ್ರೀಯುತರುಗಳಾದ ಸಾ.ರಾ.ಮಹೇಶ್‌, ಸಿ.ಬಿ. ಸುರೇಶ್‌ ಬಾಬು ಮತ್ತು ಎಸ್‌. ಆರ್‌ 
ವಿಶ್ವನಾಥ್‌ ಇವರುಗಳು - ಮೈಸೂರು ಜಿಲ್ಲೆಯ ಕೆ.ಆರ್‌. ನಗರ ತಾಲ್ಲೂಕಿನ 
ಚುಂಚನಕಟ್ಟೆಯಲ್ಲಿರುವ ಶ್ರೀರಾಮ ಸಕ್ಕರೆ ಕಾರ್ಪಾನೆ 
ಪುನರಾರ೦ಭವಾಗದಿರುವುದರಿ೦ದ ಕಬ್ಬು ಬೆಳೆಗಾರರಿಗೆ ಹಾಗೂ ಕಾರ್ಮಿಕರಿಗೆ 
ನೀಡಬೇಕಾಗಿರುವ ಬಾಕಿ ಮೊತ್ತವನ್ನು ಪಾವತಿಸುವ ಕುರಿತು ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


ಖಲ 


16. ಶ್ರೀಯುತರುಗಳಾದ ಬಿ.ವೈ. ರಾಘವೇಂದ್ರ, ವಿ.ಸುನೀಲ್‌ ಕುಮಾರ್‌ ಮತ್ತು 
ಡಾ॥ ವಿಶ್ವನಾಥ್‌ ಈ. ಪಾಟೀಲ್‌ ಇವರುಗಳು - ಶಿವಮೊಗ್ಗ ಜಿಲ್ಲೆ 
ವಿಠಲಗೊಂಡನಕೊಪ್ಪ ಗ್ರಾಮದ ಶ್ರೀ ಉಮೇಶಪ್ಪ ಕೆ. ಬಿನ್‌ ಕೆಂಚಪ್ಪ" ಇವರು 
ಭಾರತೀಯ ಸೇನೆಯ ಯೋಧನಾಗಿ ಕರ್ತವ್ಯದಲ್ಲಿದ್ದಾಗ ಭಾರತ - ಟಿಬೆಟ್‌ 
ಕಣಿವೆಯಲ್ಲಿ ವಾಹನದ ಮೇಲೆ ಪರ್ವತದ ಬಂಡ ಬಿದ್ದು ವೀರಮರಣ 
ಹೊಂದಿರುತ್ತಾರೆ. ಇವರ ಕುಟುಂಬಕ್ಕೆ ಸರ್ಕಾರದಿಂದ ಇದುವರೆವಿಗೂ ಸೂಕ್ತ 
ಪರಿಹಾರ ನೀಡದಿರುವ ಕುರಿತು ನೀ ಡಿರುವ ಸೂಚನೆಯ ಮೇಲೆ ಚರ್ಚೆ. 


| 7. ಪ್ರಶ್ನೋತ್ತರ 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 
ಆ) ತಡೆಹಿಡಿಯಲಾಗಿರುವ ಪ್ರಶ್ನೆಗಳು 


|) ದಿನಾಂಕ:20.03.2017ರ ಏಳನೇ ಪಟ್ಟಿಯಿಂದ 
ವರ್ಗಾವಣೆಗೊಂಡ ಡಾ| ಕೆ. ಸುಧಾಕರ್‌ 
ಅವರ ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 122 (1994) 


2) ದಿನಾಂಕ:22.03.2017ರ ಒಂಬತ್ತನೇ ಪಟ್ಟಿಯಿಂದ : 


ತಡೆಹಿಡಿಯಲಾದ ಶ್ರೀ ಡಿ.ಎನ್‌. ಜೀವರಾಜ್‌ 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 128 (1534) 


3) ದಿನಾಂಕ:24.03.2017ರ ಹನ್ನೊಂದನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ಶ್ರೀ ಎಂ.ಪಿ. ಅಪ್ಪಚ್ಚು 
(ರಂಜನ್‌) ಅವರ ಚುಕ್ಕೆ ಗುರುತಿನ 

ಪ್ರಶ್ನೆ ಸಂಖ್ಯೆ 154 (2110) 


4) ದಿನಾಂಕ:24.03.2017ರ ಹನ್ನೊಂದನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ಶ್ರೀ ಎಸ್‌. ಅಂಗಾರ 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 159 (2340) 


5) ದಿನಾ೦ಕ:24.03.2017ರ ಹನ್ನೊಂದನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ ಶ್ರೀ ಮಲ್ಲಿಕಾರ್ಜುನ 
ಸಿದ್ರಾಮಪ್ಪ ಖೂಬ ಅವರ ಚುಕ್ಕೆ ಗುರುತಿನ 

ಪ್ರಶ್ನೆ ಸಂಖ್ಯೆ 161 (717) 


ಇ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 


ಹದಿಮೂರನೇ ಪಟ್ಟಿ 


ಕಾನೂನು, ಸಂಸದೀಯ 
ವ್ಯವಹಾರಗಳು ಮತ್ತು ಸ ಸಣ್ಣ ನೀರಾವರಿ 
ಸಚಿವರು 


ಉನ್ನತ ಶಿಕ್ಷಣ ಸಚಿವರು 


ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ 
ಸಜಿವರು 


ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರು 


ಹದಿಮೂರನೇ ಪಟ್ಟಿ 


ಜತ 


8. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಕೆ.ಜಿ.ಬೋಪಯ್ಯ ಇವರು - ಮಡಿಕೇರಿ ತಾಲ್ಲೂಕಿನ ಕೆ. ನಿಡುಗಣಿ ಗ್ರಾಮದಲ್ಲಿ 
ನಿರ್ಮಾಣಗೊಳ್ಳುತ್ತಿರುವ ಜಿಲ್ಲಾ ಅಬಕಾರಿ ಕಟ್ಟಡ ಕಾಮಗಾರಿ ಅಪೂರ್ಣವಾಗಿರುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ 
. ಶ್ರೀ ವಿ. ಸುನೀಲ್‌ ಕುಮಾರ್‌ ಇವರು ಗೇರುಬೀಜ ಸಂಸ್ಕರಣ ಘಟಕಗಳಲ್ಲಿ 
ದುಡಿಯುತ್ತಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗಧಿ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳುವ 
ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯುವುದು. 

. ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಇವರು - ಬೆಂಗಳೂರು ಮಹಾನಗರದ ತ್ಯಾಜ್ಯ ನೀರನ್ನು 
ಶುದ್ಧೀಕರಿಸಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ತುಂಬಿಸುವ 
ಹೆಬ್ಬಾಳ-ನಾಗವಾರ ವ್ಯಾಲಿಯ ಯೋಜಯಡಿ ಬಾಗೇಪಲ್ಲಿ ತಾಲ್ಲೂಕಿನ ಕನಿಷ್ಟ 10 
ಕೆರೆಗಳನ್ನು ಸೇರಿಸಿಕೊಳ್ಳುವ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು 
ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವೈ.ಎ. ನಾರಾಯಣಸ್ವಾಮಿ ಇವರು - ಕೋಲಾರ ಜಿಲ್ಲೆಯ ಕೆರೆಗಳಿಗೆ ನೀರನ್ನು 
ತುಂಬಿಸುವ ಕೆ.ಸಿ. ವ್ಯಾಲಿ ಯೋಜನೆಯು ಈವರೆವಿಗೂ ಪ್ರಾರಂಭವಾಗದಿರುವ ಬಗ್ಗೆ 
ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 

. ಡಾ| ಸಿ.ಎನ್‌. ಅಶ್ವಥ್‌ನಾರಾಯಣ್‌ ಇವರು - ಶ್ರೀ ಭಗವದ್‌ ರಾಮಾನುಜಾಚಾರ್ಯರ 
ಸಹಸ್ರಮಾನೋತ್ಸವ 2017ರ ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ವೈ.ಎ. ನಾರಾಯಣಸ್ವಾಮಿ ಇವರು - ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹೆಬ್ಬಾಳ 
ವ್ಯಾಲಿಯಿಂದ ಸಂಸ್ಕರಿಸಿದ ಕೊಳಚೆ ನೀರನ್ನು ತುಂಬಿಸುವ ಯೋಜನೆಯು ಈವರೆವಿಗೂ 
ಪ್ರಾರಂಭವಾಗದಿರುವ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 

. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಇವರು - ಹಾಸನ ಜಿಲ್ಲೆ ಸಕಲೇಶಪುರ ತಾಲ್ಲೂಕಿನ ಎತ್ತಿನ 
ಹೊಳೆ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯದೆ ಒತ್ತಾಯದಿಂದ ರೈತರ ಜಮೀನು 
ಪಡೆದುಕೊಂಡಿರುವುದರಿಂದ ಉಂಟಾಗಿರುವ ತೊಂದರೆಗಳ ಬಗ್ಗೆ ಮಾನ್ಯ ಭಾರಿ ಮತ್ತು 
ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


—|10— 


10೨ 

8. ಶ್ರೀ ಎಸ್‌.ಎನ್‌ ನಾರಾಯಣಸ್ವಾಮಿ ಕೆಎಂ ಇವರು -: ಕಳೆದ ಮೂರು ವರ್ಷಗಳಲ್ಲಿ 
ಬಂಗಾರಪೇಟೆ ಕ್ಷೇತ್ರಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಂಜೂರಾಗಿರುವ 
ಸಮುದಾಯ ಭವನಗಳನ್ನು ನಿರ್ಮಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ಮಾನ್ಯ ಸಮಾಜ 
ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಕಾಣ ಸಚಿವರ ಗಮನ ಸೆಳೆಯುವುದು. 

9. ಡಾ| ಸಿ.ಎನ್‌. ಅಶ್ವಥ್‌ನಾರಾಯಣ್‌ ಇವರು - :- ರಾಜ್ಯದ ಎಲ್ಲಾ ಸರ್ಕಾರಿ ವೈದ್ಯಕೀಯ 
ಕಾಲೇಜುಗಳಿಗೆ ಹೊಂದಿಕೊಂಡಿರುವ ಜಿಲ್ಲಾ ಆಸ್ಪತ್ರೆಗಳನ್ನು ಆರೋಗ್ಯ ಇಲಾಖೆ 
ವ್ಯಾಪ್ತಿಯಲ್ಲಿಯೇ ಮುಂದುವರಿಸುವ, ಸರ್ಕಾರಿ ಆದೇಶ ಸಂಖ್ಯೆ HTW-28 CGM 
2016, ಬೆಂಗಳೂರು, ದಿನಾಂಕ 25.06.2016ರ ಬಗ್ಗೆ ಕೈಗೊಂಡ ಕ್ರಮದ ಬಗ್ಗೆ ಮಾನ್ಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 

10.ಶ್ರೀ ಯು.ಬಿ. ಬಣಕಾರ ಇವರು - ಹಿರೆಕೇರೂರ ತಾಲೂಕಿನಲ್ಲಿ ಕುಮದ್ವತಿ ನದಿಯಿಂದ ಶ್ರೀ 
ದುರ್ಗಾದೇವಿ ಕೆರೆಗೆ ನೀರು ತುಂಬಿಸುವುದು ಹಾಗೂ ವಿವಿದ ಗ್ರಾಮಗಳ ಕೆರೆಗಳಿಗೆ ನೀರು 
ತುಂಬಿಸುವ ಸಮಗ್ರ ಯೋಜನೆ ಹಾಗೂ ಅವುಗಳ ಅನುಷ್ಠಾನದ ಬಗ್ಗೆ ಮಾನ್ಯ ಭಾರಿ 
ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


11. ಶ್ರೀ ಜಿ.ಹೆಚ್‌. ಶ್ರೀನಿವಾಸ ಇವರು - ಶಿವನಿ ದಾಸರಹಟ್ಟಿ ಹೊಳಲ್ಕೆರೆ ರಸ್ತೆಯ ರಾಜ್ಯ 
ಹೆದ್ದಾರಿ ಸಂಖ್ಯೆ 153ರಲ್ಲಿ ಹಾಗೂ ತರೀಕೆರೆ ಧರ್ಮಪುರ ರಾಜ್ಯ ಹೆದ್ದಾರಿ ಸಂಖ್ಯೆ 24ರಲ್ಲಿ 
ಕಾಮಗಾರಿಗಳ ಬಗ್ಗೆ ಮಾನ್ಕ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


12.ಶ್ರೀ ಎಸ್‌.ಎನ್‌. ನಾರಾಯಣಸ್ವಾಮಿ ಕೆ.ಎಂ ಇವರು - 2015-16ನೇ ಸಾಲಿನಲ್ಲಿ 
ಬಂಗಾರಪೇಟೆ ತಾಲ್ಲೂಕಿನಲ್ಲಿ ಕೃಷಿಭಾಗ್ಯ ಯೋಜನೆಯಡಿಯಲ್ಲಿ ನೆರಳು ಪರದೆ ಘಟಕ 
ಸ್ಥಾಪಿಸಿದ್ದು, ರೈತರಿಗೆ ಹಣ ಪಾವತಿಸದೆ ಇರುವ ಬಗ್ಗೆ ಮಾನ್ಯ ಕೃಷಿ ಸಚಿವರ ಗಮನ 
ಸೆಳೆಯುವುದು. 


13.ಶ್ರೀ ಅರವಿಂದ ಚಂದ್ರಕಾಂತ ಬೆಲ್ಲದ್‌ ಇವರು : 2016-17ನೇ ಸಾಲಿನಲ್ಲಿ ಬೆಳಗಾವಿ 
ಜಿಲ್ಲೆಯ ಗಡಿಭಾಗದ ಖಾನಾಪುರ ವ್ಯಾಪ್ತಿಯಲ್ಲಿ ಬರುವ ದಟ್ಟ ಅರಣ್ಯದಲ್ಲಿ 
ವನ್ಯಜೀವಿಗಳಿಂದ ಗಾಯಗೊಂಡವರು. ಜೀವ ಕಳೆದುಕೊ೦ಡವರು ಹಾಗೂ ರೈತರ ಬೆಳೆ 
ನಾಶವಾಗಿರುವುದಕ್ಕೆ ಸರ್ಕಾರದಿಂದ ಪರಿಹಾರ ಮೊತ್ತ ನೀಡಲು ವಿಳಂಬವಾಗುತ್ತಿರುವ ಬಗ್ಗೆ 
ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 

14.ಶ್ರೀ ಎಂ. ಕೃಷ್ಣಾರೆಡ್ಡಿ ಇವರು - ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 

ಲೀಯ ಶಾಸಕರಿಂದ 2016-17ನೇ ಸಾಲಿನ ವಿವಿಧ ಕಾಮಗಾರಿಗಳ ಪಟ್ಟಿಯನ್ನು ಪಡೆದು 

ವರೆವಿಗೂ ಆಡಳಿತಾತ್ಮಕ ಆದೇಶ ನೀಡದಿರುವುದರಿ೦ಂದ ಕಾಮಗಾರಿಗಳನ್ನು 

ಅನುಷ್ಠಾನಗೊಳಿಸಲು ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಯೋಜನೆ ಮತ್ತು ಸಾಂಖ್ಯಿಕ 

ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಗಮನ ಸೆಳೆಯುವುದು. 


ಸ್ಪ 
ಥಿ 
ಈ 


sc 


|] 
15.ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಇವರು : ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು 
ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ವೈರಮುಡಿ ಉತ್ಸವ 
ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಯಾವುದೇ ಸದಸ್ಯರ ಹೆಸರನ್ನು ಹಾಕಿಸದೆ. ಕೇವಲ 
ಅಧಿಕಾರಿಗಳ ಹೆಸರುಗಳನ್ನು ಹಾಕಿಸಿ ಜನ ಪ್ರತಿನಿಧಿಗಳಿಗೆ ಅಗೌರವ ತೋರುತ್ತಿರುವುದರ 
ಬಗ್ಗೆ ಮಾನ್ಯ ಜವಳಿ ಹಾಗೂ ಮುಜರಾಯಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಜಗದೀಶ ಶೆಟ್ಟರ ಇವರು - ಸುಪ್ರೀಂ ಕೋರ್ಟ್‌ ಆದೇಶದಂತೆ ಸರ್ಕಾರದಲ್ಲಿ 
ಸೇವೆಸಲ್ಲಿಸುತಿರುವ ಅಂಗವಿಕಲರಿಗೆ ಬಡ್ತಿ ನೀಡುವಾಗ ಶೇ. 3 ಮೀಸಲಾತಿ 
ಪರಿಗಣಿಸಬೇಕೆಂದು ಹಾಗೂ ವಾಹನ ಭತ್ಯೆ ಶೇ.6 ರಿಂದ ಶೇ. 12ರವರೆಗೆ ಹೆಚ್ಚಿಸುವ ಬಗ್ಗೆ 
ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು. 


17.ಶ್ರೀ ಬಿ.ಬಿ. ನಿಂಗಯ್ಯ ಇವರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿರುವ 
ಚಿಕ್ಕಮಗಳೂರು ತಾಲ್ಲೂಕಿನ ಆಲ್ದೂರು ಹೋಬಳಿಯ ಆಲ್ದೂರು ಗ್ರಾಮಕ್ಕೆ ಸರ್ಕಾರಿ 
ಪಾಲಿಟೆಕ್ನಿಕ್‌ ಕಾಲೇಜು ಮಂಜೂರಾಗಿ 5 ವರ್ಷಕಳದರು ಈವರೆವಿಗೂ ಪ್ರಾರಂಭಿಸದಿರುವ 
ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


18.ಶ್ರೀ ಪಿ.ಎಂ ನರೇಂದ್ರಸ್ವಾಮಿ ಇವರು ಮಳವಳ್ಳಿ ತಾಲ್ಲೂಕಿನಲ್ಲಿ ಬಾಲಭವನ ನಿರ್ಮಾಣ 
ಮಾಡಲು ಅವಶ್ಯವಿರುವ ರೂ.60.00 ಲಕ್ಷಗಳಲ್ಲಿ ರೂ. 25.00 ಲಕ್ಷಗಳನ್ನು 
ಬಿಡುಗಡೆಯಾಗಿದ್ದರೂ. ಲೋಕೋಪಯೋಗಿ ಇಲಾಖೆಯವರು ಇದುವರೆವಿಗೂ 
ಕಾಮಗಾರಿಯನ್ನು ಪ್ರಾರಂಭಿಸದಿರುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರ ಗಮನ ಸೆಳೆಯುವುದು. 


19.ಶ್ರೀ ಗೋವಿಂದ ಎಂ. ಕಾರಜೋಳ ಇವರು ಘಟಪಭಾ ಜಲಾಶಯ ಹಿಡಕಲ್‌ನಿಂದ 
ಘಟಪ್ರಭಾ ನದಿಗೆ ಎಡದಂಡೆ ಮತ್ತು ಬಲದಂಡೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳುವ 
ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


20. ಡಾ॥ ಅಜಯ್‌ಸಿಂಗ್‌ ಇವರು ಜೇವರ್ಗಿ ತಾಲ್ಲೂಕಿನ ಕೆ.ಬಿ.ಜೆ.ಎನ್‌.ಎಲ್‌. 
ಯೋಜನೆಯಡಿಯಲ್ಲಿ ಜೆ.ಬಿ.ಸಿ, ಐ.ಬಿ.ಸಿ. ಮತ್ತು ಎಂ.ಬಿ.ಸಿ ಕಾಲುವೆಗಳ ಸಮೀಪದಲ್ಲಿ 
ಕನಿಷ್ಟ 20 ಚೆಕ್‌ ಡ್ಯಾಂ ನಿರ್ಮಿಸುವ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


೨ 


DE 

21.ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌ ಇವರು ರಾಜ್ಯದಲ್ಲಿ ಸಹಕಾರಿ ವಲಯದ ಆಸ್ಪತ್ರೆಗಳಲ್ಲಿ 
ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಚಿಕಿತ್ಸೆ 
ದೊರೆಯದೆ ತೊ೦ದರೆಯುಂಟಾಗುತ್ತಿರುವುದರ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


22. ಶ್ರೀ ಹೆಚ್‌.ಡಿ. ರೇವಣ್ಣ ಇವರು - ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲ್ಲೂಕಿನ 
ಕಲ್ಲೋಡೆಬೇರೆಕಾವಲು ಮತ್ತು ಅಮೃತಮಹಲ್‌ ಕಾವಲು ಗ್ರಾಮದ ಸರ್ವೆನಂ 1 ರ 
ಸರ್ಕಾರಿ ಗೋಮಾಳ ಜಾಗದಲ್ಲಿ ಸೋಮಶೇಕರ್‌ ಹಾಗೂ ಇತರರು ಅಕ್ರಮವಾಗಿ 
ಗಣಿಗಾರಿಕೆ ನಡೆಸುತ್ತಿರುವ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಸಚಿವರ ಗಮನ 
ಸೆಳೆಯುವುದು. 


23. ಶ್ರೀ ಸಾರಾ. ಮಹೇಶ್‌ ಇವರು - ರಾಜ್ಯದ ಕೆ.ಐ.ಎ.ಡಿ.ಬಿ. ವತಿಯಿಂದ ಮೆ॥ ರಮೆ 
ಇಂಡಸ್ಟೀಸ್‌ ಗೆ ಕಸ ನಿರ್ವಹಣೆಗಾಗಿ ಸುಮಾರು 93.18 ಎಕರೆ ಜಾಗವನ್ನು ದಾಬಸ್‌ಪೇಟೆ 
ಬಳಿ ಕೆಲವು ನಿಬಂಧನೆಗಳೊಂದಿಗೆ 20 ವರ್ಷಕ್ಕೆ ಉಚಿತವಾಗಿ ನೀಡಿದ್ದು ಸದರಿ ಸಂಸ್ಥೆಯು 
ನಿಬಂಧನೆಗಳನ್ನು ಉಲ್ಲಂಘಿಸಿರುವ ಕುರಿತು ಮಾನ್ವ ಅರಣ್ಯ ಸಚಿವರ ಗಮನ 
ಸೆಳೆಯುವುದು. 


24.ಶ್ರೀ ಗುರುಪಾಟೀಲ ಶಿರವಾಳ ಇವರು - ಶಹಾಪುರ ಮತ ಕ್ಷೇತ್ರದ ಬೇವಿನ ಹಳ್ಳಿ ಗ್ರಾಮದ 
ಬಡ ಕೂಲಿ ಕಾರ್ಮಿಕರ ಕುಟುಂಬವು ದಿನಾ೦ಕ:17.03.2017ರಂದು ಅಪಘಾತಕ್ಕೀಡಾಗಿದ್ದು 
10 ವರ್ಷದ ಮಗು ಮರಣ ಹೊಂದಿ ಇತರರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಯುತ್ತಿದ್ದು ಸದರಿ 
ಕುಟುಂಬಕ್ಕೆ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಯಿಂದ ಹಣ ಬಿಡುಗಡೆ ಕುರಿತು ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


2ನ್ನು. ಶ್ರ ವೈ.ಎ. ನಾರಾಯಣಸ್ವಾಮಿ ಇವರು - ಕೋಲಾರ ಚಿಕ್ಕಬಳ್ಳಾಪುರ ಮತ್ತು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನ ಹೊಳೆ 
ಯೋಜನೆಯು ತ್ವರಿತ ಗತಿಯಲ್ಲಿ ಆಗದಿರುವ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


26. ಶ್ರೀ ಗುರುಪಾಟೀಲ ಶಿರವಾಳ ಇವರು - ಹೊಸತಾಲ್ಲೂಕುಗಳ ರಚನೆಯಲ್ಲಿ ಸುರಪುರ 
ತಾಲ್ಲೂಕಿನ ಕೆಂಬಾವಿಯನ್ನು ಕೈಬಿಟ್ಟಿರುವುದರಿ೦ದ, ಜನಪ್ರತಿನಿಧಿಗಳು, ಸಾರ್ವಜನಿಕರು 
ಮೂರು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದು ಕೆಂಬಾವಿಯನ್ನು ಹೊಸ 
ತಾಲ್ಲೂಕನ್ನಾಗಿ ಮಾಡಲು ಒತ್ತಾಯಿಸುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


ಹ 


[ಡಿ 


27. ಶ್ರೀ ಸಿ.ಟಿ. ರವಿ ಇವರು - ಚಿಕ್ಕಮಗಳೂರು ನಗರಸಭೆಯಲ್ಲಿ ಖಾಲಿಯಿರುವ ವಿವಿಧ 
ವೃಂದದ ಹುದ್ದೆಗಳು ಖಾಲಿ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯುಂಟಾಗಿರುವ 
ಬಗ್ಗೆ ಮಾನ್ಯ ಪೌರಾಡಳಿತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


28. ಶ್ರೀ ಐಹೊಳೆ ದುರ್ಯೋಧನ್‌ ಮಹಾಲಿಂಗಪ್ಪ ಇವರು - ರಾಜ್ಯದ ವೈದ್ಯಕೀಯ 


ಸ್ನಾತಕೋತ್ತರ ಸೀ ಟುಗಳನ್ನು ಸರ್ಕಾರದ ನಿಗಾವಣೆಯಲ್ಲಿ ಕರ್ನಾಟಕ ಮೂಲದ 
ವಿದ್ಯಾರ್ಥಿಗಳಿ ಗೆ ಕಾಯಿ ಒದಗಿಸುವ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


29. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ, ಸಿ.ಬಿ. ಸುರೇಶ್‌ ಬಾಬು, ಹೆಚ್‌. ಎಸ್‌. ಪ್ರಕಾಶ್‌, 
ಸಾ.ರಾ.ಮಹೇಶ್‌ ಮತ್ತು ಬಿ.ಬಿ. ನಿಂಗಯ್ಯ ಇವರುಗಳು - ರಾಜ್ಯ ವೈದ್ಯಕೀಯ ಶಿಕ್ಷಣ 
ನಿರ್ದೇಶನಾಲಯದ ವತಿಯಿಂದ ಎಂಸಿ.ಹೆಚ್‌/ಡಿ.ಎಂ/ಫೆಲೋಶಿಪ್‌ ವಿದ್ಯಾರ್ಥಿಗಳಿಗೆ ಶಿಷ್ಟ 
ವೇತನವನ್ನು ಹೆಚ್ಚಿಸದಿರುವುದರಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ 


ವೈದ್ಯಕೀಯ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


30. ಶ್ರೀ ಕಾಶಪ್ಪನವರ ವಿಜಯಾನಂದ ಶಿವಶಂಕರಪ್ಪ ಇವರು - ಬಾಗಲಕೋಟೆ ಜಿಲ್ಲೆಯ 
ಇಲಕಲ್ಲ ನಗರದ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಜಮೀನನ್ನು ಜವಳಿ ಪಾರ್ಕ್‌ 
ನಿರ್ಮಾಣಕ್ಕೆ ಹಸ್ತಾಂತರಿಸುವ ವಿಷಯದ ಬಗ್ಗೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ 
ಕೈಗಾರಿಕಾ ಹಾಗೂ ಮೂಲಭೂ ಸೌಲಭ್ಯ ಅಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 


31.ಶ್ರೀ ವಿ. ಸುನೀಲ್‌ ಕುಮಾರ್‌ ಇವರು - ಉಡುಪಿ ಜಿಲ್ಲೆ ಕಾರ್ಕಳ ತಾಲ್ಲೂಕಿನ 
ಶ್ರೀಕಾಂತೇಶ್ವರ ದೇವಸ್ಥಾನದ ಬಳಿಯಲ್ಲಿ ವಿಶ್ರಾಂತಿ ಗೃಹ ನಿರ್ಮಿಸಲು ಎಲ್ಲಾ 
ದಾಖಲೆಗಳನ್ನು ಸಲ್ಲಿಸಿದ್ದರು ಈವರೆವಿಗೂ ಆಡಳಿತಾತ್ಮಕ ಅನುಮೋದನೆ ನೀಡದಿರುವ ಬಗ್ಗೆ 
ಮಾನ್ಯ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


32. ಶ್ರೀ ಜಗದೀಶ್‌ ಶೆಟ್ಟರ್‌ ಇವರು - ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಹಂತ-1 
ಮತ್ತು ಹಂತ-2ರ ಕಾಮಗಾರಿ ಳು 2 ಗುತ್ತಿಗೆದಾರರಿಗೆ ಬಿಲ್ಲಿನ ಮೊತ್ತವನ್ನು 
ಪಾವತಿಸದೆ ಬಾಕಿ ಇರಿಸಿಕೊಂಡಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


jl 


AE 

33. ಡಾ। ನಾರಾಯಣ ಗೌಡ ಇವರು ಕೆ.ಆರ್‌. ಪೇಟೆ ತಾಲ್ಲೂಕಿನಲ್ಲಿ ಮೆಗಾ ಫುಡ್‌ 
ಪಾರ್ಕ್‌ ನಿರ್ಮಾಣಕ್ಕಾಗಿ ಭೂಮಿ ಹಂಚಿಕೆ ಮಾಡಿ 3 ವರ್ಷಗಳು ಕಳೆದರೂ ಸಹ ಈ 
ವರೆವಿಗೂ ಫುಡ್‌ ಪಾರ್ಕ್‌ ಪ್ರಾರಂಭ ಮಾಡಿಲ್ಲದಿರುವ ಬಗ್ಗೆ ಮಾನ್ಯ ಬೃಹತ್‌ ಮತ್ತು 
ಮಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಸಚಿವರ ಗಮನ 


34.ಶ್ರೀ ಕೆ. ಶಿವಮೂರ್ತಿ ಇವರು -- ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಯಲ್ಲಿನ ಮಾಯಕೊಂಡವನ್ನು 
ತಾಲ್ಲೂಕನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ 


35. ಶ್ರೀಮತಿ ವೈ ರಾಮಕ್ಕ ಇವರು -: ಕೆ.ಜಿ.ಎಫ್‌. ನ ಹೊಸ ಪಾಳ್ಕದಿಂದ ಕೋಲಾರ- 
ಬೇತಮಂಗಲ ಮುಖ್ಯ ರಸ್ತೆಯವರೆಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯ ವತಿಯಿಂದ ಪೈಪ್‌ ಮೇಲೆ ರಸ್ತೆಗೆ ಅಡ್ಡಲಾಗಿ ತಡೆಗೋಡೆ 
ನಿರ್ಮಿಸುತ್ತಿರುವುದರಿಂದ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಡಿ ಕೆ.ಜಿ.ಎಫ್‌. 
ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಗೆ ತೊಂದರೆಯುಂಟಾಗುತ್ತಿರುವ ಬಗ್ಗೆ 
ಮಾನ್ಯ ನಗರಾಭಿವೃದ್ಧಿ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


36. ಶ್ರೀ ಬಿ.ಬಿ. ನಿಂಗಯ್ಯ ಇವರು - ಮೂಡಿಗೆರೆ ತಾಲ್ಲೂಕಿನಲ್ಲಿ ಹಾವಳಿಮಾಡುತ್ತಿದ್ದ 
ಪುಂಡಾನೆಯನ್ನು ಹಿಡಿಯುವ ಬದಲು ಬೇರೊಂದು ಆನೆಯನ್ನು ಹಿಡಿದಿರುವುದಾಗಿ 
ರೈತರು ದೂರುತ್ತಿರುವ ವಿಷಯದ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


37. ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಇವರು - ಮಂಡ್ಯ ಜಿಲ್ಲೆ ಕೃಷ್ಣರಾಜ ಅಣೆಕಟ್ಟಿನ ಸುತ್ತ ಮುತ್ತ 
ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಕೋಟಿಗಟ್ಟಲಿ ಹಣ ನಷ್ಟವಾಗಲು 
ಕಾರಣರಾಗಿರುವವರ ವಿರುದ್ಧ ಈವರೆವಿಗೂ ಯೂವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ. 
ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ಗಮನ ಸೆಳೆಯುವುದು. 

38. ಶ್ರೀ ಕೆಜಿ ಬೋಪಯ್ಯ ಇವರು ಕೊಡಗು ಜಿಲ್ಲೆಯ ಕೊಡವ ಜನಾಂಗದ 
ಬೇಡಿಕೆಯಂತೆ ಜಾತಿ ದೃಢೀಕರಣ ಪತ್ರದಲ್ಲಿ "ಕೊಡಗ" ಬದಲಿಗೆ "ಕೊಡವ' ಎಂದು 
ನಮೂದಿಸಲು ಕ್ರಮ ಕೈಗೊಳ್ಳಲು ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


39. ಶ್ರೀ ಸಾ.ರಾ. ಮಹೇಶ್‌ ಇವರು : ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯಲ್ಲಿ ರಾಜ್ಯದಲ್ಲಿ ಗೋಮಾಳ ಜಮೀನಿನ ಸಾಗುವಳಿ ಮಾಡುತ್ತಿರುವ 
ಅರ್ಜಿದಾರರು ಭೂ ಕಂದಾಯ ಕಾಯ್ದೆಯಡಿ ನಮೂನೆ 50 ಮತ್ತು 53 ರಲ್ಲಿ ಸಲ್ಲಿಸಿರುವ 
ಅರ್ಜಿಗಳನ್ನು ತಿರಸ್ಕರಿಸಿದ್ದು ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 

ಹ 


ತಕ 


40ಶ್ರೀ ಕೆಜಿ. ಬೋಪಯ್ಯ ಇವರು ಕೊಡಗು ಜಿಲ್ಲೆಯ ವೀರಾಜಪೇಟೆ ತಾಲ್ಲೂಕಿನ 
ಚನ್ನಯ್ಯನ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿಡ್ಡಳ್ಳಿಯ ಆದಿವಾಸಿ ಗಿರಿಜನರಿಗೆ 
ಮನೆ/ನಿವೇಶನವನ್ನು ನೀಡದಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರ ಗಮನೆ ಸೆಳೆಯುವುದು. 


41. ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಇವರು ದಾವಣಗೆರೆ ಜಿಲ್ಲೆ, ಹರಪ್ಪನ ಹಳ್ಳಿ ತಾಲ್ಲೂಕು 
ಸತ್ತೂರು ಗ್ರಾಮದ ಸರ್ವೆ ನಂ 212ರ, 250 ಎಕರೆ ಜಮೀನನ್ನು ಅಳತೆ ಮಾಡಿ 
ಗಡಿಯನ್ನು ಗುರುತಿಸಿದ್ದರು ಸಹ ಅರಣ್ಯ ಇಲಾಖೆಯವರು ತೊಂದರೆ ನೀಡುತ್ತಿರುವ 
ಕುರಿತು ಮಾನ್ವ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


42.ಶ್ರೀ ಸಿ.ಎನ್‌. ಬಾಲಕೃಷ್ಣ ಇವರು - ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 
ಬರುವ ನುಗ್ಗೆಹಳ್ಳಿ ಹೋಬಳಿ ಕೇ೦ದ್ರದಲ್ಲಿ ಪೊಲೀಸ್‌ ಠಾಣೆಯ ಕಟ್ಟಡವನ್ನು ನಿರ್ಮಿಸಿ 
ಸುಮಾರು ಹತ್ತು ತಿಂಗಳು ಕಳದರು ಕಟ್ಟಡವನ್ನು ಉದ್ರಾಟನೆ ಮಾಡಲು ವಿಳ೦ಬವಾಗಿರುವ 
ಕುರಿತು ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


43. ಶ್ರೀ ಬಿ.ಎನ್‌. ವಿಜಯಕುಮಾರ್‌ ಇವರು - ರಾಜರಾಜೇಶ್ವರಿನಗರ ವಿಧಾನ ಸಭಾ ಕ್ಷೇತ್ರದ 
ವಾರ್ಡ್‌ ನಂ. 40 ರಲ್ಲಿನ ಪವಿತ್ರ ಬಡಾವಣೆಯಲ್ಲಿ ರಸ್ತೆ, ಚರಂಡಿ ಇಲ್ಲದೆ 


ಸಾರ್ವಜನಿಕರು ಮತ್ತು ವಾಹನಗಳ ಸ೦ಚಾರಕ್ಕೆ ಅನಾನುಕೂಲವಾಗಿರುವ ಬಗ್ಗೆ ಮಾನ್ಯ 
ಬೆ೦ಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


44.ಶ್ರೀ ಕೆ.ಜಿ. ಬೋಪಯ್ಯ ಮತ್ತು ಶ್ರೀ ಎಂ.ಪಿ. ಅಪ್ಪಚ್ಚು (ರಂಜನ್‌) ಇವರುಗಳು -- ಕೊಡಗು 
ಜಿಲ್ಲೆಯ ಸೋಮವಾರ ಪೇಟೆ ತಾಲ್ಲೂಕಿನ ಕೂಡಿಗೆ ಕ್ರೀಡಾ ಶಾಲೆಗೆ ಟರ್ಫ್‌ ಮೈದಾನ 
ನಿರ್ಮಾಣ ಮಾಡಲು ಹಣ ಮಂಜೂರಾಗಿದ್ದರೂ ಕಾಮಗಾರಿ ನಡೆಯದೇ ಇರುವ 
ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸುವ ಕುರಿತು ಮಾನ್ಯ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


45.ಡಾ॥ ಎಸ್‌. ರಫೀಕ್‌ ಅಹ್ಮದ್‌ ಇವರು - ಹಂಸದ್ದನಿ ಕಿವುಡ ಮತ್ತು ಮೂಕ ಮಕ್ಕಳ 
ಶಾಲೆಯನ್ನು ಉಚ್ಛನ್ಯಾಯಾಲಯದ ಆದೇಶದಂತೆ ವಸತಿ ಶಾಲೆಯನ್ನಾಗಿ 
ಮಾರ್ಪಡಿಸಿದ್ದರೂ ಸಹ ಈವರೆವಿಗೂ ವಸತಿ ಸೌಲಭ್ಯವನ್ನು ಕಲ್ಪಿಸದಿರುವ ಬಗ್ಗೆ ಮಾನ್ಯ 
ಮಹಿಳಾ ಮತ್ತು ಮಕ್ಕಳ ಕಲ್ಮಾಣ, ವಿಕಲ ಚೇತನರ ಮತ್ತು ಹಿರಿಯ ನಾಗರಿಕರ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು. 


—16-— 


ffi 


46.ಶ್ರೀ ಖಮರುಲ್‌ ಇಸ್ಲಾಂ ಇವರು - ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಇಲಾಖೆಯಲ್ಲಿ ಪದವಿ ಆಧಾರದ ಮೇಲೆ ನೇರವಾಗಿ ಪ್ರಾಚಾರ್ಯರು 
ದರ್ಜೆ-2/ಸಹಾಯಕ ನಿರ್ದೇಶಕರು/ಶಿಶಿಕ್ಷು ಸಲಹೆಗಾರರು ಹುದ್ದೆಗಳಿಗೆ ನೀಡಿರುವ 
ಮುಂಬಡ್ತಿಯ ಕುರಿತು ಸರ್ವೋಚ್ಛನ್ಯಾಯಾಲಯದ ಮಧ್ಯಂತರ ಆದೇಶವನ್ನು 
ಪಾಲಿಸದಿರುವ ಬಗ್ಗೆ ಮಾನ್ಯ ಕಾನೂನು , ಸಂಸದೀಯ ವ್ಯವಹಾರಗಳು ಹಾಗೂ ಸಣ್ಣ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


47.ಶ್ರೀ ಎಸ್‌.ಟಿ. ಸೋಮಶೇಖರ್‌ ಇವರು ರಾಜ್ಯ ಸರ್ಕಾರಿ ಗ್ರೂಪ್‌ "ಡಿ' ನೌಕರರ ಗೃಹ 
ನಿರ್ಮಾಣ ಸಹಕಾರ ಸಂಘವು, ಸಂಘದ ಸದಸ್ಯರಾಗಿದ್ದ ಶ್ರೀ ಎಂ.ಆರ್‌. ಶಾಂತರಾಮ್‌ 
ಅವರಿಗೆ ನೀಡಿರುವ ನಿವೇಶನದ ಬದಲು ಬೇರೆ ನಿವೇಶನ ಕೊಡುವುದಾಗಿ 
ಮೋಸಮಾಡುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


48.ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಇವರು : : ದಾವಣಗೆರೆ ಜಿಲ್ಲಾ ಹಾಪ್‌ಕಾಮ್ಸ್‌ನಲ್ಲಿ ನಡೆದಿರುವ 
ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ ಕಲಂ 
64ರಡಿಯಲ್ಲಿ ವಿಚಾರಣೆ ನಡೆಸಲು ಆದೇಶಿಸಿದ್ದರು ಈವರೆವಿಗೆ ಯಾವುದೇ ಶಾಸನ ಬದ್ಧ 
ವಿಚಾರಣೆ ನಡೆಯದೇ ಇರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


49 ಶ್ರೀ ಭೂಸನೂರ ರಮೇಶ್‌ ಬಾಳಪ್ಪ ಇವರು - ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯ ರಾಜರಾಜೇಶ್ವರಿ ನಗರ ವಲಯದ ನಾಗರಭಾವಿಯ 13ನೇ ಬ್ಲಾಕ್‌ನಲ್ಲಿರುವ 
ಬಿಬಿಎಂಪಿ ಆಟದ ಮೈದಾನದ ಜಾಗವನ್ನು ವಿನಾಯಕ ಕ್ರಿಕೇಟ್‌ ಅಕಾಡೆಮಿಯವರು 
ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ 
ಯೋಜನಾ ಸಚಿವರ ಗಮನ ಸೆಳೆಯುವುದು. 


50. ಶ್ರೀ ಗೋವಿಂದ ಎಂ. ಕಾರಜೋಳ ಇವರು - ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 
ಖಾಸಗಿ ಕಾಲೇಜುಗಳಲ್ಲಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸ್ನಾತಕೋತ್ತರ 
ಪದವಿಗಳಿಗೆ 2017-18ನೇ ಸಾಲಿನಲ್ಲಿ ಪ್ರವೇಶಕ್ಕಾಗಿ ಆನ್‌ಲೈನ್‌ ಮೂಲಕ ಅರ್ಜಿ 
ಅಹ್ವಾನಿಸಿದ್ದು ಪ್ರಸ್ತುತ ಕೌನ್ಸ್‌ಲಿಂಗ ರಾಷ್ಟ್ರಮಟ್ಟದಲ್ಲಿ ನಡೆಸುವುದರಿಂದ ರಾಜ್ಯದ 
ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುವ ಕುರಿತು ಮಾನ್ಯ ವೈದ್ಯಕೀಯ 
ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


ws 


—17- 

51.ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಇವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು 
ಮೇಲುಕೋಟೆಯ ವೈರುಮುಡಿ ಉತ್ಸವ ಹಾಗೂ ರಾಮಾನುಜಾಚಾರ್ಯರ ಸಹಸ್ರಮಾನ 
ವರ್ಷಾಚರಣೆಯ ಕಾರ್ಯಕ್ರಮಕ್ಕೆ ಅನುದಾನ ಬಿಡುಗಡೆ ಮಾಡಲು ತಾರತಮ್ಯ 
ತೋರುತ್ತಿರುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು. 


52. ಶ್ರೀ ಹೆಚ್‌.ಡಿ. ರೇವಣ್ಣ ಇವರು - ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದಲ್ಲಿ 75 
ಜನ ವಿದ್ಯಾರ್ಥಿಗಳಿಗೆ ಬಾಲಕಿಯರ ವಸತಿ ನಿಲಯದ ಕಟ್ಟಡವು ನಿರ್ಮಾಣವಾಗುತ್ತಿದ್ದು 
ಪ್ರಸ್ತುತ ಗ್ರಾಮೀಣ ಪ್ರದೇಶದ ಬಾಲಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, 250 ಜನ 
ವಿದ್ಯಾರ್ಥಿನಿಯರಿಗೆ ಅವಕಾಶ ಕಲ್ಪಿಸುವುದಕ್ಕಾಗಿ ಹೆಚ್ಚುವರಿಯಾಗಿ 2ನೇ ಅಂತಸ್ತು ಕಟ್ಟಡ 
ನಿರ್ಮಿಸುವ ವಿಷಯದ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳಿದ ವರ್ಗಗಳ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 

೨3. ಶ್ರೀ ಐಹೊಳೆ ದುರ್ಯೋಧನ್‌ ಮಹಾಲಿಂಗಪ್ಪ ಇವರು - ದಿನಾಂಕ 01.08.2016ರ 
ಪೂರ್ವದಲ್ಲಿ ಕಂದಾಯ ಇಲಾಖೆಯು ಆಸ್ಮಿಯ ಹಕ್ಕು ಬಿಡುಗಡೆ ಆಯ್ಕೆಯನ್ನು 
ತಂತ್ರಾಂಶದಲ್ಲಿ ಪಡೆಯುತ್ತಿದ್ದು ಪ್ರಸ್ತುತ ಅದನ್ನು ಸ್ಥಗಿತಗೊಳಿಸಿರುವುದರಿಂದ ರೈತರಿಗೆ 
ತೊಂದರೆಯಾಗುತ್ತಿದ್ದು, ಪುನಃ ತಂತ್ರಾಂಶದಲ್ಲಿ ಹಕ್ಕು ಬಿಡುಗಡೆ ಆಯ್ಕೆಯನ್ನು ಸೇರಿಸುವ 
ಕುರಿತು ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 

54.ಶ್ರೀ ಟಿ. ವೆಂಕಟರಮಣಯ್ಯ ಇವರು -- ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 
ಬೆಂಗಳೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ಸಂಸ್ಕರಣ ಘಟಕಗಳಾದ ಮೇಃ॥। 
ಟೆರ್ರಾರ್ಮ್‌ ಮತ್ತು ಮೆ॥ ಎಂ. ಎಸ್‌.ಜಿ.ಪಿ. ಘನತ್ಯಾಜ್ಯ ಸಂಸ್ಕರಣ ಘಟಕಗಳಿಗೆ ಬೆಂಕಿ 
ಬಿದ್ದು, ಕಲುಷಿತ ವಾತಾವರಣದಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಸಿಸುವ 
ಜನಸಾಮಾನ್ಯರಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಿರುವ ಬಗ್ಗೆ 
ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ 
ಸೆಳೆಯುವುದು. 

55. ಶ್ರೀ ಸಿದ್ದು ಭೀ. ನ್ಯಾಮಗೌಡ ಇವರು - ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ 
ತಾಲ್ಲೂಕನ್ನು ಜಿಲ್ಲೆಯನ್ನಾಗಿ ಮತ್ತು ಸಾವಳಗಿ ಗ್ರಾಮವನ್ನು ತಾಲ್ಲೂಕನ್ನಾಗಿ ಘೋಷಣೆ 
ಮಾಡುವ ಕುರಿತು ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 

56. ಶ್ರೀ ಎಸ್‌.ಆರ್‌. ಶ್ರೀನಿವಾಸ್‌ ಮತ್ತು ಶ್ರೀ ಹೆಚ್‌.ಪಿ. ಮಂಜುನಾಥ್‌ ಇವರುಗಳು -- ಗುಬ್ಬಿ 
ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕ್ಕುಂ ಸಮಿತಿಯ ಗೋಮಾಳ ಮತ್ತು ಉಲ್ಬನ್ನಿ ಖರಾಬು 
ಜಮೀನುಗಳನ್ನು ಫಲಾನುಭವಿಗಳಿಗೆ ಮಂಜೂರು ಮಾಡಲು ಇರುವ ನಿಯಮಾವಳಿಗಳ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


| 


|ೈಡ್ರಿ 


57. ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಇವರು : : 2013-14ನೇ ಸಾಲಿನ ಟಮೋಟ ಬೆಂಬಲ 
ಬೆಲೆ ಖರೀದಿ ಯೋಜನೆಯಡಿಯಲ್ಲಿ ವಿನಿಯೋಗಿಸಲಾಗಿದ್ದ ಹಣದ ದುರ್ಬಳಕೆ/ಇತರೆ 
ಅವ್ಯವಹಾರಗಳು ನಡೆದಿದ್ದು ಇದಕ್ಕೆ ಕಾರಣರಾದವರ ವಿರುದ್ದ ಸಲ್ಲಿಸಿರುವ ವಿಚಾರಣಾ 
ವರದಿಯಂತೆ ಈವರೆವಿಗೂ ಅವ್ಯವಹಾರ ನಡೆಸಿದವರ ವಿರುದ್ದ ಯಾವುದೇ ಕ್ರಮ 
ಜರುಗಿಸದೇ ಇರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು 


| 9. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


ಶ್ರೀ ಶಿವಾನಂದ ಎಸ್‌. ಪಾಟೀಲ ಮತ್ತು ಶ್ರೀ ಬಿ.ಆರ್‌. ಪಾಟೀಲ್‌ ಅವರು "ಉತ್ತರ 
ಕರ್ನಾಟಕದ ಕಲಬುರಗಿ, ಬೀದರ, ಯಾದಗಿರಿ, ರಾಯಚೂರು ಹಾಗೂ ವಿಜಯಪುರ 
ಜಿಲ್ಲೆಗಳಲ್ಲಿ ಕಳೆದ ಹಂಗಾಮಿನಲ್ಲಿ ಉತ್ಪಾದನೆಯಾಗಿರುವ ತೊಗರಿ ಖರೀದಿಯಾಗದಿರುವ 
ಬಗ್ಗೆ ” ದಿನಾಂಕ:20.03.2017ರ ಗಮನ ಸೆಳೆಯುವ ಸೂಚನೆಯಲ್ಲಿ ಒದಗಿಸಿರುವ 
ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(!॥/€) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


